ಕರ್ನಾಟಿಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 


ಉತ್ತರಿಸಬೇಕಾದ ಸಚಿವರು 


ಉತ್ತರಿಸಬೇಕಾದ ದಿನಾ೦ಕ ತ 


ಶ್ರೀ ಎಂ.ಸಿ.ವೇಣುಗೋಪಾಲ್‌ 
(ವಿಧಾನ ಸಭೆಯಿಂದ 
ಚುನಾಯಿತರಾದವರ) 

1322 

ಮಾನ್ಯ ಕೃಷಿ ಸಚಿವರು 


18-03-2020 


ರಾಜ್ಯದ ಕೃಷಿ ವಿಶ್ವ 
ವಿದ್ಯಾಲಯಗಳಲ್ಲಿ ' ಬೋಧಕ 
ಹಾಗೂ ಬೋಧಕೇತರರ 
ನೌಕರರುಗಳ ಜಾಗ ಖಾಲಿ 
ಇರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ಬಂದಿದೆ. 


ಬಂದಿದ್ದಲ್ಲಿ, ಭರ್ತಿ ಮಾಡಲು 
ಕೈಗೊಂಡಿರುವ ಕ್ರಮಗಳೇನು; 


ಭರ್ತಿ ಮಾಡಲು ಕೈಗೊಂಡಿರುವ ಕ್ರಮ 


ಕೃಷಿ 
ವಿಶ್ವವಿದ್ಯಾಲಯ, 
ಬೆಂಗಳೂರು 


ಕೃಷಿ ವಿಶ್ವವಿದ್ಯಾಲಯ; ಬೆಂಗಳೂರು ಇಲ್ಲಿ, 
ಖಾಲಿ ಇರುವ ಹುದ್ದೆಗಳ -". ಪೈಕ 
ಸಂಶೋಧನೆ/ಬಿಸರಣೆಯ 34 ಬೋಧಕರ 
ಹುದ್ದೆ, ತಂತ್ರಜ್ಞಾನ ವಿಸ್ತರಣೆಯ 17 
ಬೋಧಕರ ಹುದ್ದೆಗಳನ್ನು ಭರ್ತಿ 
ಮಾಡಿಕೊಳ್ಳಲು ಹಾಗೂ ತಂತ್ರಜ್ಞಾನ 
ವಿಸ್ತರಣೆಯ 30, ಬೋಧಕೇತರ ಹುದ್ದೆ 
ಹಾಗೂ ಸರ್ಕಾರದ ಅನುದಾನಿತ 34 
ಬೋಧಕೇತರ ' ಹುದ್ದೆಗಳನ್ನು ಭರ್ತಿ 
ಮಾಡಲು ಸರ್ಕಾರದ ಅಮುಮತಿ 
ನೀಡಲಾಗಿದ್ದು, ನೇಮಕಾತಿ 
ಜಾರಿಯಲ್ಲಿರುತ್ತದೆ. 


ಕೃಷಿ 


ವಿಶ್ವವಿದ್ಯಾಲಯ, 
ಧಾರವಾಡ 


ಕೃಖೀವಿ ಧಾರವಾಡದಲ್ಲಿ 63 
ಸಹಾಯಕ/ಸಹಾಯಕ-_ವ:ಕಂಪ್ಯೂಟರ್‌ 
ಆಪರೇಟರ್‌ ಹುದ್ದೆಗಳ: ಭರ್ತಿ ಪ್ರಕ್ರಿಯೆ 
ಜಾರಿಯಲ್ಲಿರುತ್ತದೆ. ಇದಲ್ಲದೆ, ಹೈದ್ರಾಬಾದ್‌ 
ಕರ್ನಾಟಿಕ ವೃಂದದಡಿ ಒಟ್ಟು 42 ಹುದ್ದೆಗಳ 
ಭರ್ತಿಗಾಗಿ ದಿನಾಂಕ:24.12.2019 ರಂದು 
ಜಾಹೀರಾತುಪಡಿಸಲಾಗಿದೆ. 

ಮುಂದುವರೆದು, ಬ್ಯಾಕ್‌ ಲಾಗ್‌ ಅಡಿಯಲ್ಲಿ 
ಖಾಲಿ ಇರುವ ಒಟ್ಟು 11 ಹುದ್ದೆಗಳಿಗೆ 
ಮಾನ್ಯ ಘನತೆವೆತ್ತ ರಾಜ್ಯಪಾಲರು 
ಅನುಮೋದನೆ ನೀಡಿದ್ದು, ಸದರಿ 
ಹುದ್ದೆಗಳನ್ನು ಭರ್ತಿ ಮಾಡಲು 
ಕ್ರಮವಹಿಸಲಾಗುವುದು. 


ರಾಯಚೂರು, 


ಕ್ರಷಿ 


ರಾಯಚೂರು  ಕೃವಿವಿಯಲ್ಲಿ 236 
ಹುದ್ದೆಗಳಿಗೆ ಜಾಹಿರಾತು ಹೊರಡಿಸಿ 


ವಸವ ಗಾ ಕ್ರಮಕ್ಯಗೂಳಲಾಗುತಿದ 


ಕೃಷಿ ಮತ್ತು [ಕೃತೋವಿವಿ. ಶಿವಮೊಗದಲ್ಲಿ ಬಾಠ 
ತೋಟಗಾರಿಕೆ ಇರುವ ಹುದ್ಮೆಗಳಲ್ಲಿ ಬೋಧಕ ವೃಂದದ 
ವಿಶ್ವವಿದ್ಯಾಲಯ, | 190 ಹುದ್ದೆಗಳನ್ನು ಹಾಗೂ ಬೋಧಕೇತರ 
ಶಿವಮೊಗ್ಗ ವೃಂದದ 89 ಹುದ್ದೆಗಳನ್ನು ನೇಮಕಾತಿ 


ಮಾಡಿಕೊಳ್ಳಲು ದಿನಾ೦ಕ:30.01.2017 
ರಂದು ಅನುಮತಿಯನ್ನು ನೀಡಿಲಾಗಿದೆ. 
ಅದರಂತೆ ಸಹಾಯಕ ಪ್ರಾಧ್ಯಾಪಕ 109 
ಹುದ್ದೆಗಳನ್ನು ಭರ್ತಿ ಮಾಡಲು 
ಅಧಿಸೂಚನೆ ಹೊರಡಿಸಿರುತ್ತದೆ. 


[ರಾಜ್ಯದ ಕೃಷಿ | ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಅಧೀನದನ್ನ ಸವಾ 
ವಿಶ್ವವಿದ್ಯಾಲಯಗಳಲ್ಲಿ 2015 ಆವರಣದಲ್ಲಿರುವ ಕೃಷಿ ಇಂಜಿನಿಯರಿಂಗ್‌ ವಿಭಾಗವನ್ನು ಪ್ರತ್ಯೇಕ ಕೃಷಿ 
ರಿಂದ ಎಷ್ಟು ಹೊಸ ಕೈಷಿ | ಇಂಜಿನಿಯರಿಂಗ್‌ ಕಾಲೇಜ್‌ ಆಗಿ 2018ನೇ ಷರ್ಷದಲ್ಲಿ | 
ತೋಟಗಾರಿಕೆ ಮತ್ತು ಪಶು ಉನ್ನತೀಕರಿಸಲಾಗಿರುತ್ತದೆ. - 
ನರ ಪುಶೆಕುಗಳನೆು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯಲ್ಲಿ 

4 ಚಾಮರಾಜನಗರ ಜಿಲ್ಲೆಯಲ್ಲಿ ನೂತನ ಕೃಷಿ ಕಾಲೇಜನ್ನು 2018ರಲ್ಲಿ 
eee \ 
| ಇವುಗಳಿಗೆ ರಾಜ್ಯ ಹಾಗೂ | ಜಾಮರಾಜನಗರ ಜಿಲ್ಲೆಯಲ್ಲಿ ಆರಂಭಿಸಲಾದ ನೂತನ ಕೃಷಿ ಕಾಲೇಜಿಗೆ 
ಕೇಂದ್ರ ಸರ್ಕಾರದ ಮಾನ್ಯತೆ ಆರಂಭಿಕವಾಗಿ ರೂ.31.50 ಕೋಟಿಗಳ ಅನುದಾನಕ್ಕಾಗಿ ಸರ್ಕಾರದ 
ಇದೆಯೇ; ಇದಲ್ಲಿ, | ಹಂತದಲ್ಲಿ ಪರಿಶೀಲನೆಯಲ್ಲಿದೆ. 
ಬಿಡುಗಡೆಯಾದ ” 
ಅನುದಾನವೆಷ್ಟು ; NR 

ನಮಕ ಮಾಡಲಾದ | 
ಬೋಧಕ ಹಾಗೂ ವಿವರ 
ಬೋಧಕೇತರ ಕೃಷಿ ಬೋಧಕ | ಬೋಧಕೇತರ | 
ಸಿಬೃಂದಿಗಳೆಷ್ಟು? (ವಿವರ || ವಿಶ್ವವಿದ್ಯಾಲಯ, 430 | 596 | 
ನೀಡುವುದು) ಬೆಂಗಳೂರು 


} - | 
2019ರಲ್ಲಿ 371ಜೆ ಅಡಿ ಬೋಧಕರ 2 


ಹುದೆಗಳನ್ನು ಭರ್ತಿ 
ಮಾಡಿಕೊಳ್ಳಲಾಗಿದೆ. 
ಶಿವಮೊಗ್ಗ ಕೃತೋವಿವಿಯಲ್ಲಿ 


ಅಧಿಕಾರಿ ವೃಂದದ ಹುದ್ದೆಗಳು 9 
ಹಾಗೂ ಅನುಕಂಪದ ಆಧಾರದ 
ಮೇಲೆ ನೇಮಕಾತಿ 12 ಹುದ್ದೆಗಳನ್ನು 
ಭರ್ತಿ ಮಾಡಲಾಗಿದೆ. 


ಸ೦ಖ್ಯೆ: AGRI-AUM/ 12 /2020 


yt ಸರಾ, (2090 
ತ ಸಚಿವರು 3 


